ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ : 20ನೇ ಮಾರ್ಚ್‌, 2020 


ನೆರೆ ಪೀಡಿತ ಜಿಲ್ಲೆಗಳಲ್ಲಿ ್ಗ್ಣಣ£8Aಿ ಯೋಜನೆಯ ಕಾಮಗಾರಿಗಳ ಅನುಷ್ಠಾನದಲ್ಲಿನ ತೊಡಕುಗಳ ಕುರಿತು 
ಶ್ರೀ ಟಿ. ಎ. ಶರವಣ(ವಿಧಾನಸಭೆಯಿಂದ ಚುನಾಯಿತರಾದವರು):- 
1375 (1592) ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) NREGA ಯೋಜನೆಯಡಿ ಕೈಗೊಳ್ಳಲಾಗುವ ಕಾಮಗಾರಿಗಳಲ್ಲಿ ಮಾನವ ಕೂಲಿ ಮತ್ತು ಸಾಮಗ್ರಿ ವೆಚ್ಚದ ಅನುಪಾತದ 


ಪ್ರಮಾಣವೆಷ್ಟು ; 
ಟೆ 


(ಆ) ರಾಜ್ಯದಲ್ಲಿ 2019-20 ನೇ ಸಾಲಿಗೆ ಕೂಲಿ ಮತ್ತು ಸಾಮಗ್ರಿ ವೆಚ್ಚದ ಅನುಪಾತವನ್ನು ಕಾಪಾಡಿಕೊಂಡು ಕಾಮಗಾರಿಗಳನ್ನು 
ನಿರ್ವಹಿಸಿದ ಜಿಲ್ಲೆಗಳು ಹಾಗೂ ಅನುಪಾತವನ್ನು ಮೀರಿದ ಜಿಲ್ಲೆಗಳು ಯಾವುವು ; (ಅಂಕಿಅಂಶಗಳ ಸಮೇತ ವಿವರವನ್ನು 
ನೀಡುವುದು) 


(ಇ) ಮಾನವ ಕೂಲಿ ಮತ್ತು ಸಾಮಗ್ರಿ ವೆಚ್ಚದ ಅನುಪಾತದಲ್ಲಿ ವ್ಯತ್ಯಾಸಗಳುಂಟಾದಲ್ಲಿ ಸಾಮಗ್ರಿ ವೆಚ್ಚವನ್ನು ಪಾವತಿಸಲು 
ಯೋಜನೆಯಡಿ ಅವಕಾಶಗಳಿದೆಯೇ ; ಇಲ್ಲವಾದಲ್ಲಿ, ಅದನ್ನು ಹೇಗೆ ಸರಿಪಡಿಸಲಾಗುತ್ತದೆ ; 


(ಈ) ಈ ಯೋಜನೆಯಡಿ ಹೆಚ್ಚು ಮಾನವ ಕೂಲಿಯನ್ನು ಬಯಸುವ ಪ್ರಮುಖವಾದ ಕಾಮಗಾರಿಗಳು ಯಾವುವು ; 


(ಉ) ನೆರೆ ಪೀಡಿತ ಜಿಲ್ಲೆಗಳಲ್ಲಿ ಹೆಚ್ಚು ಮಾನವ ಕೂಲಿಯನ್ನು ಬಯಸುವ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ 
ಎಂಬ ಕೂಗು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; ಹಾಗಿದ್ದರೇ, ನೆರೆ ಪೀಡಿತ ಪ್ರದೇಶಗಳಲ್ಲಿ ಆಸ್ತಿಗಳ ದುರಸ್ಥಿಗೆ ಸರ್ಕಾರದ 
ಮುಂದಿರುವ ಮಾರ್ಗೋಪಾಯಗಳಾವುವು ? 


